ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 719(784) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎನ್‌.ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 


ವಿಷಯ: ಮೋಟಾರು ವಾಹನ ತಯಾರಿಕಾ ಕಂಪನಿಗಳ ಕುರಿತು 


(ಅ) ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ಮೋಟಾರ್‌ ವಾಹನ ತಯಾರಿಕಾ ಘಟಕಗಳು ಇವೆ; 
(ಕ೦ಪನಿವಾರು ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿರುವ ಮೋಟಾರು ವಾಹನ ತಯಾರಿಕಾ ಘಟಕಗಳಲ್ಲಿ ಎಷ್ಟು ಕಂಪನಿಗಳು 
ವಾಣಿಜ್ಯ ವಾಹನಗಳನ್ನು ತಯಾರಿಸುತ್ತಿವೆ; ಹಾಗೂ ಎಷ್ಟು ಕಂಪನಿಗಳು ಪ್ರಯಾಣಿಕರ 
ವಾಹನವನ್ನು ತಯಾರಿಸುತ್ತವೆ; 


(ಇ) ಕಳೆದ 1 ವರ್ಷದಲ್ಲಿ ಕಾರ್ಮಿಕರ ಮುಷ್ಕರ, ನಷ್ಟ ಎಂಬ ಕಾರಣಗಳಿಗಾಗಿ ಎಷ್ಟು 
ಕಂಪನಿಗಳು ತಮ್ಮ ಮ್ಯವಹಾರವನ್ನು ಸ್ಥಗಿತಗೊಳಿಸಿವೆ; ಸ್ಥಗಿತಗೊಂಡ ಕಂಪನಿಗಳು 
ಪುನರಾರಂಭ ಮಾಡು ವ೦ತಾಗಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


